ಗಣಿತ ತರಗತಿಯೊಳಗೆ ಕಥೆಗಳು ಬಂದಾಗ 


ಮಾಲಾ ಕುಮಾರ್‌ 


ಬಾಯಾರಿದ ಜಾಣ ಕಾಗೆ. ಉಪಾಯದಿಂದ ನೀರು ಕುಡಿದ ಕಥೆ 
ಯಾರಿಗೆ ಗೊತ್ತಿಲ್ಲ. ಆದರೆ ಇಲ್ಲ ಹೇಳುತ್ತಿರುವುದು ವಿಭನ್ನವಾಗಿ 
ಕಾರ್ಯನಿರ್ವಹಿಸಲು ಇಷ್ಟಪಡುವ ಕಾಗೆಯ ಬಗ್ಗೆ. ಇಲ್ಲ. ಈ 
'ಬಾಯಾರಿದ ಕಾಗೆ' ತನ್ನ ಬಾಯಾರಿಕೆ ತಣಿಸಲು ನೀರಿಗಾಗಿ 
ಮಡಕೆಯ ತಳದಲ್ಲರುವ ನೀರಿನ ಮಟ್ಟವನ್ನು ಮೇಲಕ್ಕೆ ತರಲು ಆ 
ಮಡಕೆಯೊಳಗೆ ಕಲ್ಲುಗಳನ್ನು ಹಾಕುವಾಗ ಹೀಗೆ ಹೇಳುತ್ತದೆ: 


ಗೆಳೆಯರೇ ಬನ್ನಿ ಸಾಲಾಗಿ 

ಕಾಗೆ 1 ಎಡಕ್ಕೆ ಹೋಗು 

ಕಾಗೆ ೭ ಬಲಕ್ಕೆ ಹೋಗು 

ಎಡ ಮತ್ತು ಬಲ, ಎಡ ಮತ್ತು ಬಲ 

ಎಲ್ಲಾ ತನ್ನಿ ಒಂದೊಂದು ಕಲ್ಲು, ಇಲ್ಲ ಹಾಕಿ ಮಡಕೆಯಲ್ಲ. 
ಬಲಕ್ಕೆ! 


ಈ ರೀತಿಯಾಗಿ, ಇಲ್ಲ ಹೇಳಲಾಗಿರುವ ಬುದ್ಧಿವಂತ ಕಾಗೆ ತನ್ನ 
ಬಾಯಾರಿಕೆಯನ್ನು ನೀಗಿಸಲು ಇತರ ಕಾಗೆಗಳ ಸಹಾಯವನ್ನು 
ಪಡೆಯುತ್ತದೆ. ಬೇರೆಬೇರೆ ಕಥೆಗಾರರು ತಮ್ಮತಮ್ಮ 
ಸೃಜನಶೀಲತೆಗೆ ಅನುಗುಣವಾಗಿ, ಇಲ್ಲ ಕಾಗೆ ಹೇಳುವ 
ಸಾಲುಗಳನ್ನು ಬದಲಾಯುಸಬಹುದು. ಹಾಡಬಹುದು ಅಥವಾ 
ಅದನ್ನು ಮೇಕ/ ಕೋರಸ್‌ ಆಗಿ ಬದಲಾಯುಸಬಹುದು., 
ಚರ್ಚೆಯು ಈ ಕಥೆಯು ಒಳಗೊಂಡಿರುವ ಗಣಿತ ವಿಷಯದ 
ಕಡೆಗೆ ಹೊರಳುವ ಮೊದಲು ಮಕ್ಷಳಗೆ ಕೆಲವು ನಿಮಿಷಗಳ ಕಾಲ 
ಮೋಜು ಮಾಡಲು ಅವಕಾಶ ಮಾಡಿಕೊಡಿ. ಕಥೆಗಾರರು ತಮ್ಮ 
ಕಥೆಯ ಆಕರ್ಷಣಿಯನ್ನು ಹೆಚ್ಚಿಸಲು ಅಥವಾ ನಿರ್ದಿಷ್ಟ 
ಪ್ರೇಕ್ಷಕರಿಗೆ ಹೆಚ್ಚು ಪಸ್ಲುತವಾಗಲು ಅಥವಾ ಒಂದು ಉದ್ದೇಶಕ್ಕಾಗಿ 
ಕಥೆಗಳನ್ನು ಬಳಸಲು, ಸ್ಥಾಪಿತ ಕಥೆಗಳ ಪರಿಧಿಯನ್ನು 
ವಿಸ್ತರಿಸಲು ಮತ್ತು ಮಾರ್ಪಾಟು ಮಾಡಲು ಇಷ್ಟಪಡುತ್ತಾರೆ. 
ಹೆಚ್ಚನ ಶಾಲಾಪೂರ್ವ ಮಕ್ಕಳು, ದೊಡ್ಡವರು ತಮ್ಮ ಕಥೆಗಳನ್ನು 
ಬದಲಾಯುಸುವುದನ್ನು ಇಷ್ಟಪಡುವುದಿಲ್ಲ. ಈ ಮಾರ್ಪಡಿಸಲಾದ 
ಕಾಗೆ ಕಥೆಯ ಬದಲಾವಣಿಯನ್ನು ಆರಂಭದಲ್ಲ ಅವರು 
ತಿರಸ್ಕರಿಸಬಹುದು. ಅವರಲ್ಲ ಒಂದು ಮಗು, 'ಬಾಯಾರಿದ ಕಾಗೆ 
ಒಂಟಯಾಗಿತ್ತು!' ಎಂದು ಕೂಗಬಹುದು, ಆದರೆ ನಿಕಟ 
ಪರಿಚಯ ಕಥೆಯನ್ನು ಮಕ್ಕಳಗೆ ಪ್ರಿಯವಾಗಿಸುವ ಅಂಶಗಳಲ್ಲ 
ಒಂದಾಗಿದೆ. ಆದರೆ, ಅದೃಷ್ಟವೆಂಬಂತೆ, ಮಕ್ಕಳು 
ಬದಲಾವಣಿಯನ್ನು ಸ್ವಾಗತಿಸುತ್ತಾರೆ, ಕೆಲವೊಮ್ಮೆ ಅವರು 
ಅದಕಾಗಿ ಒತ್ತಾಯುಸುತ್ತಾರೆ ಕೂಡ. ಕೆಲವು ಹಂತದಲ್ಲ. ಮಕ್ಕಳು 
ಹೊಸದಕ್ಕೆ ಹಳೆಯದನ್ನು ಜಟ್ಟುಕೊಡಲು ಸಿದ್ಧರಾಗುತ್ತಾರೆ. 
ನಿರೂಪಕರು ಮಕ್ಕಳನ್ನು ಸಲಹೆ ನೀಡುವ ಮೂಲಕ ಹೊಸ 
ಕಥೆಯ ಸಹ- ಸೃಷ್ಟಿಕರ್ತರಾಗಲು ಆಹ್ವಾನಿಸಿದರೆ. ಅಲ 


ಭ್‌ 


ಬದಲಾವಣೆಯು ತಾನೇ ತಾನಾಗಿ ಸಂಭವಿಸುತ್ತದೆ. ಕಾಗೆ 
ತುಂಬಾ ಸೋಮಾರಿಯಾಗಿದ್ದರೆ ಏನಾಗುತ್ತಿತ್ತು? ಕಾಗೆ ನೀರನ್ನು 
ಬೇರೆಯದೇ ರೀತಿಯಲ್ಲ ಕುಡಿಯುತ್ತಿತ್ತಂದು ನೀವು 
ಭಾವಿಸುತ್ತೀರಾ? ಅದು ತನ್ನ ಕೊಕ್ಕಿನಿಂದ ಮಡಕೆಗೆ ರಂಥ್ರವನ್ನು 
ಕೊರೆಯುತ್ತಿತ್ತೇ? ಬಹುಶಃ ಮರಕುಟಗ ಅದನ್ನು ಮಾಡಿದೆ, 
ಮಗುವೊಂದು ಉತ್ತರಿಸಬಹುದು. 


ಕಥೆಗಳ ಮೂಲಕ ಗಣಿತ ಬೋಧನೆ 


ಮಕ್ಕಳ ಸಂವಹನ ಮತ್ತು ಗ್ರಹಿಕೆಯ ಕೌಶಲಗಳನ್ನು 
ರೂಪಿಸಲು ಕಥೆ ಹೇಳುವಿಕೆಯು ಚೆನ್ನಾಗಿ ಒದಗಿ 
ಬರುತ್ತದೆ. ಭಾಷಾ ತರಗತಿಯಲ್ಪ್ಲ, ಕಥೆಯಲ್ಲನ ಎಲ್ಲಾ 
ವಿಶೇಷಣಗಳಗೂ ವಿರುದ್ಧವಾಗಿರುವುದನ್ನು ಬಳಸಿ- 
ಕೊಂಡು ಸಂಪೂರ್ಣವಾಗಿ ಹೊಸ ಕಥೆಯನ್ನು ರಚಿಸಲು 
ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೋತ್ಸ್ಥಾಹಿಸಬಹುದು. 
ವಿಜ್ಞಾನ ತರಗತಿಯಲ್ಲಿ, ವಿದ್ಯಾರ್ಥಿಗಳು ಒಂದು ಲೋಟ 
ನೀರಿಗೆ ಕಲ್ಲುಗಳನ್ನು ಹಾಕುವುದರಿಂದ ನೀರಿನ ಮಟ್ಟ 
ನಿಜವಾಗಿಯೂ ಏರುತ್ತದೆಯೇ ಎಂದು ನೋಡಲು 
ಪ್ರಯತ್ನಿಸಬಹುದು ಮತ್ತು ಗಣಿತ ತರಗತಿಯಲ್ಲ 
ಇವೆಲ್ಲದಕ್ಕಿಂತ ಹೆಚ್ಚದನ್ನು ಮಾಡಬಹುದು. ಇಂಟರ್‌ 
ನ್ಯಾಷನಲ್‌ ಜರ್ನಲ್‌ ಆಫ್‌ ಎಜುಕೇಷನಲ್‌ ರಿಸರ್ಚ್ನ್ಸಲ್ತ 
2೦21ರಲ್ಲ ಪ್ರಕಟವಾದ ಫಿನ್ನಿಷ್‌ ಅಧ್ಯಯನವೊಂದರ 
ಪ್ರಕಾರ, "ಶಿಕ್ಷಕರು ತಮ್ಯ ತರಗತಿಯ ಭೌತಿಕ ಪರಿಸರದಲ್ಲ 
ಮತ್ತು ಅವರ ಬೋಧನಾ ವಿಧಾನಗಳಲ್ಲ ಕಥೆಗಳನ್ನು 
ಹೇಗೆ ಬಳಸುತ್ತಾರೆ (storification) ಅಂಬುದರ 
ಕುರಿತಾದ ಕೋಡಿಂಗ್‌ ಮೇಲೆ ಗಮನವನ್ನು 
ಕೇಂದ್ರೀಕರಿಸಲಾಯಿತು ಮತ್ತು ಇದು ಆರು ವಿಧದ 
ರಹಿಕೆಗಳು ಮತ್ತು ಅನುಭವಗಳನ್ನು ವಿವರಿಸುತ್ತದೆ. : 
ಬೋಧನೆಯೊಂದಿಗೆ ಜೋಡಣಿ (ಸಂಯೋಜನೆ), 
ಶಿಕ್ಷಣಕ್ಸಾಗಿ ಒಂದು ಉದ್ದೇಶವನ್ನು ಒದಗಿಸುವುದು. 
ವಾತಾವರಣ (ಸಂಜ್ಞಾ ಕ್ರಮ / Signalling), 
ವಿದ್ಯಾರ್ಥಿಗಳ (ತಪ್ಪಾದ) ನಡವಳಕೆ, ವಿದ್ಯಾರ್ಥಿಗಳ 
ಸಾಮರ್ಥ್ಯಗಳು ಮತ್ತು ಸಾರಿಗೆ ಪ್ರಜ್ಞೆಗೆ ಅವಕಾಶ 
ಕಲ್ಪಸುವುದು.' 


ಮೇಲೆ ಹೇಳಲಾದ ಕಾಗೆಯ ಕಥೆಯನ್ನು ಬಳಸಿಕೊಂಡು 
ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ 
ಎಲ್ಲವನ್ನೂ ಕಅಸಬಹುದು. ಉದಾಹರಣೆಗೆ ಒಟ್ಟು 3೦ 
ಕಲ್ಲುಗಳನ್ನು ಮಡಕೆಗೆ ಹಾಕಲಾಗಿದೆ ಎಂದು ಕೊಳ್ಳೋಣ. 
ಒಂದೊಂದು ಕಾಗೆ ಒಂದೊಂದು ಕಲ್ಲನ್ನು ಮಡಕೆಗೆ ಹಾಕಿದ್ದರೆ. 
ಆಗ, ಅಲ್ಲ ಒಟ್ಟು ಎಷ್ಟು ಕಾಗೆಗಳು ಇದ್ದವು ಎಂದು ನೀವು 
ಹೇಳುತ್ತೀರಿ? ಅಲ್ಪ 15 ಕಾಗೆಗಳು ಮಾತ್ರ ಬಂದಿದ್ದರೆ ಒಂದೊಂದು 
ಕಾಗೆ ಎಷ್ಟು ಕಲ್ಲುಗಳನ್ನು ಹಾಕಬೇಕಿತ್ತು? ಅಲ್ಲ ಕೇವಲ 10 
ಕಾಗೆಗಳದ್ದರೆ ಆಗ ಒಂದೊಂದು ಕಾಗೆ ಎಷ್ಟು ಕಲ್ಲುಗಳನ್ನು 
ಹಾಕಿರಬಹುದು? ಎಂದು ಲೆಕ್ಲಾಚಾರ ಮಾಡಬಹುದು. ಪ್ರರೂಪ 
ಮತ್ತು ರಚನೆ, ವಸ್ತು. ಘನವಸ್ತುಗಳು ಮತ್ತು ದ್ರವ ವಸ್ತುಗಳು 
ಮತ್ತು ಗಾತ್ರ/ಪರಿಮಾಣದ ಪರಿಕಲ್ಪನೆಗಳನ್ನು ಕಅಸಲು ಕೂಡಾ 
ನಾವು ಕಥೆಯನ್ನು ಬಳಸಬಹುದು. ಗಣಿತ ಮತ್ತು 
ವಿಜ್ಞಾನದಂತಹ ಅಮೂರ್ತ ವಿಷಯಗಳ, ಹೆಚ್ಚನ ಕಲಕೆಯು 
ಉರುಹೊಡೆಯುವ ಮೂಲಕ ನಡೆಯುತ್ತದೆಯೇ ಹೊರತು 
ಅವುಗಳ ಕಾರಣವನ್ನು ಅರಿತುಕೊಳ್ಳುವುದರಿಂದ ಅಲ್ಲ. ಚೆನ್ನಾಗಿ 
ನಿರೂಪಣಿ ಮಾಡಿದ ಕಥೆಗಳು, ಮಕ್ಕಳು ತಾವಾಗಿಯೇ 
ಕಲಯಲು ಅನುವು ಮಾಡಿಕೊಡುವ ಪುನಃ 
ನೆನಪಿಸಿಕೊಳ್ಳಬಹುದಾದ ಸಹಜ ಮೌಲ್ಯವನ್ನು ಹೊಂದಿವೆ. 


ಪರಿಕಲ್ಪನೆಗಳನ್ನು ಪರಿಚಯಿಸಲು, ಕಲಅಕೆಯನ್ನು ಹೆಚ್ಚು 
ಸಾಪೇಕ್ಷವಾಗಿಸಲು ಮತ್ತು ಅಮೂರ್ತ ಪರಿಕಲ್ಪನೆಯನ್ನು 
ಸುಲಭವಾಗಿ ಅರ್ಥಮಾಡಿಸಲು ಮಕ್ಕಳ ಗಮನವನ್ನು ಸೆಳೆಯಲು 
ಕಥೆಗಳು ಶಿಕ್ಷಕರಿಗೆ ಸಹಾಯ ಮಾಡುತ್ತವೆ. ನೀವು ಬೆಸ ಮತ್ತು 
ಸಮ ಸಂಖ್ಯೆಗಳನ್ನು ಹೇಗೆ ಕಲಸುತ್ತೀರಿ? ಹ್ಯಾಪಿ ಮ್ಯಾಥ್ಟ್‌ 
ಸರಣಿಯಲ್ಲ. ನಾನು ಒಬ್ಬ ಮುದುಕನ ಬಗ್ಗೆ ಒಂದು ಕಥೆಯನ್ನು 
ರಚಿಸಿದ್ದೇನೆ, ಅದರಲ್ಲ ಅಜ್ಞ ಒಂದು ಆಕರ್ಷಕ ಅಭ್ಯಾಸವನ್ನು 
ಹೊಂದಿರುತ್ತಾನೆ ಮತ್ತು ಅತನ ಮೊಮ್ಮಗ ಅದನ್ನು 
ಅನುಕರಿಸುತ್ತಾನೆ. ಬೆಸ ಮತ್ತು ಸಮ ಸಂಖ್ಯೆಗಳು ನಿಜ 
ಜೀವನದಲ್ಲ ಪಾತ್ರವಹಿಸುತ್ತವೆ, ಕನಿಷ್ಠ ಅವನ ಅಜ್ಜನ ಜೀವನದಲ್ಪ 
ಪಾತ್ರವನ್ನು ವಹಿಸಿದ್ದವು ಎಂದು ಅವನು ಕಆಯುತ್ತಾನೆ! "ಒನ್‌, 
ಥ್ರೀ, ಫೈವ್‌, ಹೆಲ್ಲ್‌'ನಲ್ಲ ಲೇಖಕ ಕುರಖಾಅ ಮಾಳಣಿಕ್ಕವೇಲ್‌ 
ಅವರು ಎಲ್ಲರ ಗಮನ ಸೆಳೆಯಲು ಜೀರುಂಡೆಗಳು, ಮಿಡತೆಗಳು, 
ಪತಂಗಗಳು, ಜೇಡಗಳು ಮತ್ತು ಇತರ ಜೀವಿಗಳನ್ನು 
ತಂದಿದ್ದಾರೆ. ಇದು ಕೇವಲ ಬೆಸ ಮತ್ತು ಸಮ ಸಂಖ್ಯೆಗಳನ್ನು 
ಕಅಯಲು ಮಾತ್ರವಲ್ಲ. ಸಂಕಲನಕ್ಲ್ಕೂ ಅನ್ವಯುಸುತ್ತದೆ. 
ಯಾವುದೇ ತರಗತಿಯಲ್ಲ ಸೋನಾಲ್‌ ಗುಪ್ತಾ ವಾಸ್ತಾನಿ ಅವರು 
ರೇಖಾಚಿತ್ರ ಜಡಿಸಿರುವ ಈ ಕಥೆಯನ್ನು ವಿವರಿಸಿದರೆ ಜಕ್ಕ 
ಮಕ್ಕಳು ಉತ್ಸಾಹದಿಂದ ಜಗಿಯುತ್ತಿದ್ದರು! 


ಆರಂಭಿಸಿ, ವಿಸ್ತರಿಸಿ, ನಿಲ್ಪಸಿ! 
ಕಥೆಗಳು ನಮ್ಮ ಅರಿವಿಗೇ ಬರದಂತೆ ಬೆಳೆಯುತ್ತವೆ. ಶಿಕ್ಷಕರು ಕಥೆ 


ಹೇಳುವಿಕೆಯನ್ನು ಸಾಧನವಾಗಿ ಬಳಸಲು ನಿರ್ಧರಿಸಿದಾಗ, 
ನಿರೀಕ್ಷಿತ ಕಅಕೆಯ ಘಫಲತಾಂಶವನ್ನು ಮನಸ್ಸಿನಲ್ಲಟ್ಟು- 


ಕೊಳ್ಳುವುದು ಮುಖ್ಯವಾಗಿದೆ. ಯಾರಿಗೆ ಮೇಕೆ ಸಿಕ್ಕಿತು? 
ಕಥೆಯಲ್ಲ ಲೇಖಕಿ ಅಪರ್ಣಾ ಆತ್ರೇಯ ಅವರು ಇಬ್ಬರು 
ಸ್ನೇಹಪರವಾಗಿರುವ ರಾಕ್ಷಸರನ್ನು ಕರೆತರುತ್ತಾರೆ. ಅವರು 
ಯಾರು ಹೆಚ್ಚು ಮಸಾಲೆ ಮಜ್ಜಿಗೆ ಕುಡಿಯುತ್ತಾರೆ ಎಂದು 
ತಮ್ಮೊಳಗೆ ಜಗಳವಾಡಿಕೊಳ್ಳುತ್ತಾರೆ. ಭನ್ನರಾಶಿಗಳ ಮೋಜನ್ನು 
ಕಅಯಲು ಇನ್ನೊಂದು ಕಥೆ ಇಲ್ಲದೆ. ಶ್ರೇಯಾ ಸೇನ್‌ ಅವರು 
ತಮ್ಮ ಕಥೆಯಲ್ಲ ನೀಡಿದ ಪಾತ್ರದ ಹೆಸರುಗಳು ಮತ್ತು 
ವಿವರಣೆಗಳು ತರಗತಿಯನ್ನು ಸುಲಭವಾಗಿ ನಗೆಗಡಲಲ್ಲ 
ತೇಲಅಸಿಬಡಬಹುದು. ಶಿಕ್ಷಕರು ಆ ಕಥಾ ನಿರೂಪಣಿಯನ್ನು ಸೂಕ್ತ 
ಸಮಯದಲ್ಲ ನಿಲ್ಲಸಿ ಮಕ್ಕಳನ್ನು ಗಣಿತದ ಕಲಕೆಯೆಡೆಗೆ 
ಕರೆದೊಯ್ಯಬೇಕಾಗುತ್ತದೆ! 


ಒಮ್ಮೆ, ಕೆಲವು ವರ್ಷಗಳ ಹಿಂದೆ. ನಾನು ಐದನೇ ತರಗತಿಗೆ 
ಸಂಖ್ಯೆಗಳ ಮಾಂತ್ರಿಕತೆಯನ್ನು ಕಅಸುತ್ತಿದ್ದಾಗ,. ತರಗತಿಯನ್ನು 
ಗಣಿತದ ಮೋಜನೆಡೆಗೆ ಕೊಂಡೊಲುದ್ದೆ. ಬಹುಶಃ ಪ್ವಲ್ಪ ಹೆಚ್ಚೇ 
ಕರೆದುಕೊಂಡು ಹೋಗಿದ್ದೆ. ನಾನು ವಿದ್ಯಾರ್ಥಿಗಳಗೆ 
ಕಾಗದದಿಂದ ವಿಮಾನಗಳನ್ನು ಮಾಡಿ, ಅವುಗಳ ಮೇಲೆ ರಹಸ್ಯ 
ಸಂದೇಶಗಳನ್ನು ಬರೆದು ತರಗತಿಯೊಳಗೆ ವಿಮಾನಗಳನ್ನು 
ಹಾರಿಸಲು ಹೇಳದ್ದೆ. ವಿಮಾನವನ್ನು ಹಿಡಿದವರು ಅದರಲ್ಪದ್ದ 
ಸಂದೇಶದ ಸಂಕೇತವನ್ನು ಬಡಿಸಬೇಕಿತ್ತು. ವಿದ್ಯಾರ್ಥಿಗಳು 
ಅತ್ಯುತ್ತಾಹದಿಂದ ಇದ್ದುದರಿಂದ ವಾವು ನಮ್ಮ ಕಾರ್ಯವನ್ನು 
ಮುಂದುವರೆಸಿದ್ದೆವು. ಪ್ರಾಂಶುಪಾಲರು ಬಾಗಿಲು ತೆರೆದು ಒಳಗೆ 
ಬಂದದ್ದನ್ನು ಗಮನಿಸಿರಲಅಲ್ಲ, ಅಂತಹ ಉತ್ಸಾಹಭರಿತ ಗಣಿತ 
ತರಗತಿಯನ್ನು ನೋಡಿ ಅವರು ಎಷ್ಟು ರೋಮಾಂಚನ- 
ಗೊಂಡಿರಬೇಕು ಎಂದು ನಾನು ಅವಿಷೇಕದಿಂದ ಯೋಚಿಸಿದೆ. 
ಆದರೆ ಅವರು ನನ್ನನ್ನು ತರಗತಿಬುಂದ ಹೊರಗೆ ಕರೆದು 
ಶವರೆಗೆಂದೂ ಕೇಳದ ಮಾತುಗಳಂದ ಎಚ್ಚರಿಸಿದರು. 


ನೈಜ ಕಥೆಗಳು 


ಕಥೆಗಾರಳಾಗಿ, ನಾನು ಕಥೆಯ ಪ್ವರೂಪವನ್ನು ಬಳಸಿಕೊಂಡು 
ಪರಿಕಲ್ಪನೆಯನ್ನು ವಿವರಿಸಲು ಪ್ರಯತ್ನಿಸಿದಾಗ ನನ್ನ ಪ್ರಂತ 
ಆರಂಭಕ ತಪ್ಪುಗ್ರಹಿಕೆಗಳನ್ನು ಪ್ರಶ್ನಿಸಲು ಮತ್ತು ಕಅಯಲು 
ಸಾಧ್ಯವಾಯಿತು. ಎಲ್ಲಾ ಪರಿಕಲ್ಪನೆಗಳನ್ನು ಕಥೆಯ ಮೂಲಕ 
ಹೇಳಲಾಗುವುದಿಲ್ಲ. ಎಲ್ಲಾ ಕಥೆಗಳು ಗಣಿತವನ್ನು ಕಅಸಲು 
ಒದಗಿ ಬರುವುದಿಲ್ಲ. ನಾವು ಬೆಳೆದು ದೊಡ್ಡವರಾಗುತ್ತಾ ಕೇಆದ 
ಅನೇಕ ಕಥೆಗಳು ಉದಾಹರಣೆಗೆ ಕಾಲ್ಪನಿಕ ಕಥೆಗಳು ಮತ್ತು 
ರಾಜ-ರಾಣಿ ಕಥೆಗಳು, ಇಂದಿನ ಕಾಲಕ್ಕೆ ರಾಜಕೀಯವಾಗಿ, 
ಸಾಮಾಜಕವಾಗಿ ಅನೇಕ ತಪ್ಪು ಸಂದೇಶಗಳನ್ನು ಹೊಂದಿವೆ 
ಮತ್ತು ಅವುಗಳನ್ನು ನಿರ್ಲಕ್ಷಿಸುವುದು ಉತ್ತಮ. ಚಿಕ್ಕ 
ಹುಡುಗಿಯನ್ನು ತೋಳ ನುಂಗುವ ಮತ್ತು ಮರಕಡಿಯುವವನು 
ತೋಳವನ್ನು ಕಡಿದು ಆ ಹುಡುಗಿಯನ್ನು ಜಡಿಸುವ 
ಕಥೆಯಂತಹ ಸಾಕಷ್ಟು ಹಿಂಸಾತ್ಯಕವಾಗಿ ತೋರುವ ಜಾನಪದ 
ಕಥೆಗಳನ್ನು ನಾವು ಬಳಸಬೇಕೇ? ಆ ರೀತಿಯ ಕಥೆಗಳನ್ನು 
ಬಟ್ಟುಜಬಡುವುದು ಉತ್ತಮ. ನಮ್ಮ ಸುತ್ತಅನ ನೈಜ ಕಥೆಗಳು 
ಬೋಧನಾ ಸಾಧನಗಳಾಗಿ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿವೆ. 


ನೀವು ಅವರಿಗೆ ಕಥೆಯೊಂದಿಗೆ ವಿಷಯವನ್ನು ಮನವರಿಕೆ 
ಮಾಡಿಸಬಹುದು. ವಿದ್ಯಾರ್ಥಿಗಳು ತಮ್ಮ ಪಾಠಗಳು ಮತ್ತು ನೈಜ 
ಪ್ರಪಂಚದ ನಡುವೆ ಇರುವ ನೇರ ಸಂಪರ್ಕವನ್ನು 
ನೋಡಬಹುದು. ಮೂರು ಪ್ರಮುಖ ಬುಡಕಟ್ಟು 
ಸಮುದಾಯಗಳಾದ ಖಾಸಿ, ಗಾರೋ ಮತ್ತು ಜೈನ್ಸಿಯಾಗಳ 
ನೆಲೆಯಾದ ಮೇಘಾಲಯದ ಪರ್ವತಗಳಗೆ ಸಂಬಂಧಿಸಿದ 
ಸುದ್ದಿಯ ವರದಿಯೊಂದು ಇಲ್ಲದೆ. ಭಾರತ ಮತ್ತು ಪ್ರಪಂಚದ 
ಬಹುತೇಕ ಭಾಗಗಳಗಿಂತ, ಅವರ ಜೀವನ ವಿಧಾನ ಮತ್ತು 
ಸಂಪ್ರದಾಯಗಳು ವಿಭನ್ನವಾಗಿವೆ. ಉದಾಹರಣಿಗೆ, ಈ 
ಪ್ರದೇಶದ ಹುಡುಗಿಯರು ತಮ್ಮ ತಾಯಿಯ ಕುಟುಂಬದ 
ಹೆಸರನ್ನು ತಮ್ಮ ಉಪನಾಮವಾಗಿ ಹೊಂದುತ್ತಾರೆ: ಅವರು 
ತಮ್ಮ ತಾಯಂದಿರಿಂದ ಭೂಮಿಯನ್ನು ಆನುವಂಶಿಕವಾಗಿ 
ಪಡೆಯುತ್ತಾರೆ, ಅದರ ದೊಡ್ಡ ಭಾಗ ಕಿರಿಯ ಮಗಳಗೆ 
ಹೋಗುತ್ತದೆ; ಅವರು ಬತ್ತನೆ ಬೀಜಗಳ ಜ್ಞಾನವನ್ನು 
ಆನುವಂಶಿಕವಾಗಿ ಪಡೆಯುತ್ತಾರೆ: ಮತ್ತು ಅವರು ತಮ್ಮ 
ಮನೆಗಳು ಮತ್ತು ಹೊಲಗಳ ನಡುವೆ ಅನೇಕ ಕಡಿದಾದ, 
ಇಳಜಾರಾಗಿರುವ ಮೆಟ್ಟಲುಗಳನ್ನು ಹತ್ತಿ ಇಳಯುತ್ತಿರುತ್ತಾರೆ. 
ಕೆಲವೊಮ್ಮೆ ಈ ಮೆಟ್ಟಲುಗಳು ಸುಮಾರು 2.5೦೦ದವರೆಗೂ 
ಇರುತ್ತವೆ. ಈ ರೀತಿಯ ಅಸಾಮಾನ್ಯ ಮತ್ತು ಆಸಕ್ತಿದಾಯಕ 
ಸಂಗತಿಗಳ೦ದ ತುಂಬರುವ ಕಥೆಯನ್ನು ಗಣಿತ ತರಗತಿಯಲ್ಲ 
ದೂರ, ಅಳತೆ (ಈ ಕಥೆಯಲ್ಲ ಪ್ರತಿ ಮೆಟ್ಟಅನ ಎತ್ತರ 


ಎಷ್ಟಿರಬಹುದು ಎಂದು ನೀವು ಭಾವಿಸುತ್ತೀರಿ? ) ಮತ್ತು 
ಪ್ರಮಾಣಿತ ಅಳತೆಯ ಅಗತ್ಯವನ್ನು ಕಅಸಲು ಬಳಸಬಹುದು: 


* ಪರಿಮಾಣ: ಒಂದು ಕೈಮುಷ್ಠಿಯಷ್ಟು ಜೀಜಗಳ ಗಾತ್ರ 
ಎಷ್ಟಿರಬಹುದು? 

* 2ಡಿ ಮತ್ತು ಆಡಿ: ಕೈಯ ಮುಷ್ಣಿಯಲ್ಲದ್ದ ಜೀಜಗಳನ್ನು 
ನೆಲದ ಮೇಲೆ ಸಮವಾಗಿ ಹರಡಿದರೆ, ಆ ಜೀಜಗಳಂ೦ದ 
ಆವೃತವಾದ ಪ್ರದೇಶದ ವಿಸ್ತೀರ್ಣ ಎಷ್ಟು? 

* ಭಾಗ ಮತ್ತು ತರ್ಕ: ಇಬ್ಬರು ಹೆಣ್ಣುಮಕ್ಕಳ ತಾಯಿಯಾದ 
ಜಜಯಾನಾ ರಾಣಿ ಅವರು ಹತ್ತು ಎಕರೆ ಭೂಮಿಯನ್ನು 
ಹೊಂದಿದ್ದರೆ. ಕಿರಿಯ ಮಗಳು ಮೊದಲ ಮಗಳಗಿಂತ 
ಹೆಚ್ಚಿನ ಭಾಗ ಪಡೆಯುವ ರೀತಿಯಲ್ಲ ಆಕೆ ಎಷ್ಟು ರೀತಿಯಲ್ಲಿ 
ಭಾಗ ಮಾಡಿ ಹಂಚಬಹುದು? 


ಉಪಸಂಹಾರ 


ಪಾಠ ಯೋಜನೆಗಳನ್ನು ಮಾಡಲು ತೆಗೆದುಕೊಳ್ಳುವ ಸಮಯ. 
ಕೆಲಸ ಮತ್ತು ಬದ್ಧತೆ ಹೆಚ್ಚಿನ ಶಿಕ್ಷಕರಿಗೆ ಇತರರ ಕಥೆಗಳನ್ನು - 
ಸಂಬಂಧವಿಲ್ಲದ್ದನ್ನು - ಹಿದಲು ಅಥವಾ ನೋಡಲು ಬಹಳ 
ಕಡಿಮೆ ಸಮಯವನ್ನು ನೀಡುತ್ತದೆ. 


ಈ ಕೆಳಗೆ ಶಿಕ್ಷಕರಿಗೆ ಗಣಿತ ಕಅಸಲು ಉಪಯೋಗವಾಗಬಹುದಾದ ಆಸಕ್ತಿದಾಯಕ ಮತ್ತು ಮೌಲ್ಯಯುತವಾದ ಲೇಖನಗಳ, 


ವಿಡಿಯೋಗಳ ಪಟ್ಟ ನೀಡಲಾಗಿದೆ: 


https://www.sciencedirect.com/science/article/pii/S0883035520318346?via%3Dihub 


https://www.mathsthroughstories.org/about-us.html 


https://storyweaver.org.in/stories/51422-one-three-five-help?mode=read 


ಮಾಲಾ ಕುಮಾರ್‌ ಅವರು ಬರಹಗಾರ್ತಿಯಾಗಿದ್ದು. ಮಕ್ಕಳ ಪುಸ್ತಕದ ಲೇಖಕಿ ಮತ್ತು ಪ್ರಥಮ್‌ ಬುನ್ನೃ ಮಾಜ ಸಂಪಾದಕಿ. ಪ್ರಸ್ತುತ 
ಅಜೀಂ ಪ್ರೇಮ್ಲಿ ವಿಶ್ವವಿದ್ಯಾಲಯದ ಪ್ರಕಟಣಿ ಐ ವಂಡರ್‌ ನಿಯತಕಾಅಕದ ಕನ್ನಲ್ಲಂಗ್‌ಎಡಿಟರ್ಲಗಿದ್ದಾರೆ. ಅವರನ್ನು 
Mala.kumar@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


